ಕರ್ನಾಟಿಕ ವಿಧಾನ ಪಃ 


ಪರಿಷತ್ತು 


[ಚಕ್ಕ ನ ಫ್ರಕ್ನೆ ಸಂಖ್ಯೆ [174 


ಸದಸ್ಯರ ಹೆಸರು 


ಶ್ರೀ ಕವಟಿಗಿಮಠ ಮಹಾಂತೇಶ ಮಲ್ಲಿಕಾರ್ಜುನ 
(ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರ) 


ಉತ್ತರಿಸಬೆಕಾದ ದಿನಾ 


01-02-2021 


[ ಉತ್ತರಿಸಬೇಕಾದ ಸಚಿವರು 


ವಾರ್ಯವತ್ತ ಪಾ ್ಠಣ ಹಾಗಾ ಸಾವ 
ಸಚಿವರು 


ಪಶ್ನೆ 


ಅ). ಕೇಂದ್ರ ಸರ್ಕಾರ ನ ಮಾಡಿರುವ ಶಿಕ್ಷಣಕ್ಕೆ 
ಸಂಬಂಧಿಸಿದ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ರಾಜ್ಯ 
ಸರ್ಕಾರದ ವತಿಯಿಂದ ಜಾರಿಗೆ” ತರಲಾಗಿದೆಯೇ; 


ಜಾರಿಗೆ ತರಲು ಸಿದ್ದತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. 


ಆ) ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ಬದಲಿಸುವ ಈ 
ಯೋಜನೆಯನ್ನು ಸರ್ಕಾರ ಯಾವ ರೀತಿಯಲ್ಲಿ 
ಅನುಷ್ಠಾನಗೊಳಿಸ ಲು ಉದ್ದೇಶಿಸಿದೆ; . 


- ವೀತಿ 


° ಶಿಕ್ಷಣ ಮಂತ್ರಾಲಯ, ಭಾರತ ಸರ್ಕಾರ, ಇವರಿಂದ 


ನೀಡಿರುವ ರಾಷ್ಟೀಯ ಶಿಕ್ಷಣ ನೀತಿ 2020ರ 
ಕಾಲಸೂಚೆಯಂತೆ ಅನುಷ್ಠಾನ ಕಮದಳನ್ನು. ಕೈಗೊಳ್ಳಲು 
ಸರ್ಕಾರ ಹಾಗೂ ಇಲಾಖೆಯು. ಕಾರ್ಯ 


ರಾಜ್ಯ 
ಪ್ರವೃತ್ತವಾಗಿದೆ. | ; 
ಸರ್ಕಾರದ ಹಂತದಲ್ಲಿ  ಶ್ರೀಎಸ್‌.ವಿರಂಗನಾಥ್‌ 


ಭಾ.ಆ.ಸೇ, ನಿವೃತ್ತ ಸರ್ಕಾರದ ಮುಖ್ಯ ಕಾರ್ಯದರ್ಶಿ 
ಇವರ ನೇತೃತ್ವದಲ್ಲಿ ಎನ್‌.ಇ.ಪಿ-2020ರ ಸಮರ್ಪಕ |. 


ಅನುಷ್ಠಾನಕ್ಕಾಗಿ ಒಂದು ಕಾರ್ಯಪಡೆಯನ್ನು 
ರಚಿಸಲಾಗಿದೆ. ಸದರಿ ಕಾರ್ಯಪಡೆಯು ಸರ್ಕಾರಕ್ಕೆ 
ಕರ್ನಾಟಕದಲ್ಲಿ. ಎನ್‌.ಇ.ಪಿ-2020ನ್ನು 


ಅನುಷ್ಠಾನಗೊಳಿಸುವ ಕುರಿತು ಒಂದು ವರದಿಯನ್ನು 
ಸಲ್ಲಿಸಿರುತ್ತದೆ. ವರದಿಯ ಶಿಫಾರಸ್ಸುಗಳಂತೆ ಸರ್ಕಾರವು 
ಹಾಗೂ ಇಲಾಖೆ ಕಾರ್ಯಪ್ರವೃಕ್ತವಾಗಿದೆ. ". 


ಶಿಕ್ಷಣ ನೀತಿಯ - ಅನುಷ್ಠಾನ ಚೌಕಟ್ಟಿನ ರೂಪನೇಷೆಯನ್ನು 
ವಿನ್ಯಾಸಗೊಳಿಸಲು ಕೋರ್‌ .ಸಮಿತಿಯನ್ನು. 
ರಚಿಸಲಾಗಿದ್ದು, ಕೋರ್‌ ಸಮಿತಿಯು ರಾಷ್ಟ್ರೀಯ” ಶಿಕ್ಷಣ 
2020ರ ಸಮದ್ರ ದೃಷ್ಟಿಕೋನವನ್ನು ಅರ್ಥ 
ಮಾಡಿಕೊಳ್ಳಲು ಮತ್ತು ರಾಜ್ಯದಲ್ಲಿ ಈ ನೀತಿಯ ಯಶಸ್ವಿ 
ಅನುಷ್ಠಾನಕ್ಕೆ ಪರಿಣಾಮಕಾರಿಯಾದ ವಿಧಾನಗಳನ್ನು 
ಅನ್ನೇಷಿಸಲು ಸಮಗವಾದ ಸಂವಾದಗಳನ್ನು ಕೈಗೊಂಡಿದೆ. 


ಕೋರ್‌ ಸಮಿತಿಯ ನೇತೃತ್ವದಲ್ಲಿ ರಾಷ್ಟ್ರೀಯ ' ಶಿಕ್ಷಣ ನೀತಿ 
2020ರಲ್ಲಿನ ವಿವಿಧ ಅಧ್ಯಾಯಗಳ ಆಧಾರದ ಮೇಲೆ 
ಉಪಸಮಿತಿಗಳನ್ನು ರಚಿಸಿ ವಿವರವಾದ ಚರ್ಚೆಗಳನ್ನು 
ನಡೆಸಿ ಕರ್ನಾಟಕದ ಪ್ರಸ್ತುತ ಶಾಲಾ ಶಿಕ್ಷಣದ ಶೈಕ್ಷಣಿಕ 
ಪರಿಸ್ಥಿತಿಯನ್ನು ಪರಿಶೀಲಿಸಿ ಮತ್ತು ಗಮನಹರಿಸಬೇಕಾದ 
ಪ್ರಮುಖ ಕ್ಷೇತ್ರಗಳನ್ನು ಗುರ್ತಿಸಿ ಪರಿಣಾಮಕಾರಿ 


ಅನುಷ್ಠಾನಕ್ಕಾನಿ ಸೂಕ್ತ ಸಮಯ ' ಸೂಚೆಯೊಂದಣಿ | 
ಕೈಗೊಳ್ಳಬೇಕಾದ ಪ್ರಮುಖ ಕ್ರಮಗಳು ಪರಿಶೀಲನೆಯಲ್ಲಿದೆ 
೪ 2020 ಸೆಪ್ಟೆಂಬರ್‌ 1 ರಿಂದ 25ರವರೆಗೆ ಶಿಕ್ಷಣ ಕ್ಷೇತ್ರದ 
ಮ ಎಲ್ಲಾ ಭಾಗಿದಾರರೊಡನೆ ವೆಬಿನಾರ್‌ ಮೂಲಕ 
| , . ಸಮಾಲೋಚನಾ ಸಭೆಗಳನ್ನು. ಆಯೋಜಿಸಲಾಗಿತ್ತು. 
ಸದರಿ ಸಭೆಗಳಲ್ಲಿ ಸಂಗ್ರಹಿಸಿದ ಅಭಿಪ್ರಾಯಗಳನ್ನು | 
ಕ್ರೋಢೀಕರಿಸಿ ಅನುಷ್ಠಾನ" ಚೌಕಟ್ಟಿನ ರೂಪರೇಷೆಗಳನ್ನು 
ವಿನ್ಯಾಸಗೊಳಿಸುವ ಸಂದರ್ಭದಲ್ಲಿ 
ಅಳವಡಿಸಿಕೊಳ್ಳಲಾಗುವುದು. 
ರಾಷ್ಟ್ರೀಯ ಶಿಕ್ಷಣ ನೀತಿ 2020ರ ಸಂಬಂಧ ಶಿಕ್ಷಣ 
ಮಂತ್ರಾಲಯ, ಭಾರತ ಸರ್ಕಾರ, ಇವರು ನೀಡಿರುವ 


Task points ಗಳನ್ನು 2020 ರಿಂದ 200 ರ 
ವರೆಗಿನ ಕಾಲಸೂಚಿಯಲ್ಲಿ ಅನುಷ್ಠಾನ ಮಾಡಲು ಕ್ರಮ 
| ಕೈಗೊಂಡಿದೆ. 
ಇ) ಸದರಿ ಯೋಜನೆಯು ಪ್ರಾಥಮಿಕ ಶಿಕ್ಷಾ ಮತ್ತು ರಾಷ್ಟ್ರೀಯ, ಶಿಕ್ಷ. ನೀತಿಯ ಅನ್ನಯ 6ನೇ 
ಗ್ರಾಮೀಣ ಮತ್ತು ನಗರ ಭಾಗಗಳಲ್ಲಿ ವೃಕ್ತಿಪರ ಶಿಕ್ಷಣಕ್ಕೆ | ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ವೃತ್ತಿ ಶಿಕ್ಷಣವನ್ನು 
ಅನುಕೊಲ ಮಾಡಿಕೊಡಲಿದ್ದು; ಇದನ್ನು ಜಾರಿಗೆ ತರುವ | ಕಲಿಸುವ ಉದ್ದೇಶದಿಂದ ವೃತ್ತಿಪೂರ್ವ ' ಶಿಕ್ಷಣವನ್ನು 
ಬಗ್ಗೆ ಸರ್ಕಾರ. ಯಾವ ರೀತಿ ರೂಪುರೇಷೆಗಳನ್ನು | ರಾಷ್ಟೀಯ ಶಿಕ್ಷಣ ನೀತಿಯಲ್ಲಿ ಉಲ್ಲೇಖಿಸಿದೆ. ಇದರ 
ಹಾಕಿಕೊಂಡಿದೆ; - ಅನ್ನಯ 6ರಿಂದ 12ನೇ ತರಗತಿಯವರೆವಿಗೂ 
: ವೃತ್ತಿಪೂರ್ವ ಶಿಕ್ಷಣವನ್ನು ಶಾಲಾ ಶಿಕ್ಷಣದಲ್ಲಿ 
4 i ವಿಲೀನಗೊಳಿಸಬೇಕಾಗಿರುತ್ತದೆ. ಸದರಿ ಕಾರ್ಯವನ್ನು 
ಇಲಾಖೆಯು ಪಠ್ಯಕ್ತಮ ಚೌಕಟ್ಟನ್ನು ತಯಾರಿಸುವ 
ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಲಾಗುವುದು.ಈ 
ಹಿನ್ನಲೆಯಲ್ಲಿ ವೃಕ್ತಿಪೂರ್ವ ಶಿಕ್ಷಣಕ್ಕೆ ಸಂಬಂಧಿಸಿದ 
ಮಾಹಿತಿಯನ್ನು ಹಾಗೂ ಈ ಸಂಬಂಧ ಜಿಲ್ಲಾ 
ಮಟ್ಟದಲ್ಲಿನ ಸ್ಥಳೀಯ ಕೌಶಲ್ಯಗಳ ಮ್ಯಾಪಿಂಗ್‌ 
ಕಾರ್ಯವನ್ನು ನೆರವೇರಿಸಲಾಗುತ್ತಿದೆ. 


ಈ) ಕೇಂದ್ರ ಸರ್ಕಾರದ ಹೊಸ ಶಿಕ್ಷಣ” ನೀತಿಯಲ್ಲಿ | ಹೊಸ ಶಿಕ್ಷಣ ನೀತಿಯಲ್ಲಿ ಮಾತೃ ಭಾಷೆಗೆ ಹೆಚ್ಚು 

ಮಾತೃ” -- ಭಾಷೆಗೆ ಹೆಚ್ಚು: ಮಹತ್ವ ಕೊಡಲು | ಮಹತ್ವ ನೀಡಿದೆ: ರಾಜ್ಯ ಸರ್ಕಾರವು ಹಿಂದಿನಿಂದಲೂ .. 

ನಿರ್ದೇಶಿಸಲಾಗಿದ್ದೆ, ' ಸರ್ಕಾರ ಇದನ್ನು " ಯಾವ ತ್ರಿಭಾಷಾ ಸೂತ್ರವನ್ನು” ಪಾಲಿಸುತ್ತಿದ್ದು ಇದರಲ್ಲಿ ಮಾತೃ 

ರೀತಿಯಲ್ಲಿ. ಅನುಷ್ಠಾನಗೊಳಿಸಲಿದೆ ? ”. | ಭಾಷೆಗೆ ಪ್ರಥಮ ಅದ್ಯತೆಯನ್ನು ನೀಡಿದೆ. ಅದರಂತೆ 

ವಿದ್ಯಾರ್ಥಿಗಳು ಮಾತೃ ಭಾಷೆಯನ್ನು ಪ್ರಥಮ 

k | - ಭಾಷೆಯನ್ನಾಗಿ ವ್ಯಾಸಂಗ ಮಾಡುತ್ತಿದ್ದು, ಮಾತೃ 

' - ಭಾಷೆಯನ್ನೇ ಬೋಧನಾ ಮಾಧ್ಯಮವಾಗಿಯೂ 
ಬಳಸಲಾಗುತ್ತಿದೆ. 


ಹ [ ಪಷೆಸುರೇಶ್‌ ಕುಮಾರ್‌] 
1... ಪ್ರಾಥಮಿಕ ಮತ್ತು ಪ್ರೌಢ ಕಿಕ್ಷಣ ಹಾಗೂ 


